ಕ ನೀಡಲಾಗಿದೆ. 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ :1370 


ಸದಸ್ಯರ ಹೆಸರು ಶ್ರೀ ಹೆಜ್‌.ಎಂ.ರಮೇಶ್‌ ಗೌಡ 

| (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 09.03.2022. 

ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 


ಉತ್ತರ 


ರಾಜ್ಯದಲ್ಲಿ ಒತ್ತುವರಿಯಾಗಿರುವ ಗೋಮಾಳ 
ಜಮೀನಿನ ಒಟ್ಟು ವಿಸ್ತೀರ್ಣ 286582-36.11 
ಎಕರೆ/ಗುಂಟೆ. ನ 


ರಾಜ್ಯದಲ್ಲಿ ಈವರೆಗೆ 
ಒತ್ತುವರಿಯಾಗಿರುವ ಗೋಮಾಳಗಳ 
ಸಂಖ್ಯೆ ಎಷ್ಟು; ಒತ್ತುವರಿಯಾದ 
ಗೋಮಾಳಗಳನ್ನು 
ಹಿಂಪಡೆಯಲಾಗಿದೆಯೇ ಹಾಗೂ | ಗೋಮಾಳ ಜಮೀನುಗಳಲ್ಲಿ ರೈತರು ಅನಧಿಕೃತ 
ಒತ್ತುವರಿದಾರರ ವಿರುದ್ದ ಯಾವ ಕ್ರಮ | ಸಾಗುವಳಿ ಮಾಡುತ್ತಿದ್ದ ಸಕ್ರಮೀಕರಣಕ್ಕಾಗಿ 
ಕೈಗೊಳ್ಳಲಾಗಿದೆ; (ವಿವರ ನೀಡುವುದು) | ನಮೂನೆ-5, "53 ಹಾಗೂ' 57ರಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಗಳು 
| ತಿರಸ್ಕೃತಗೊಂಡಲ್ಲಿ . ಒತ್ತುವರಿ ಗೋಮಾಳವನ್ನು 
ಸರ್ಕಾರದ ವಶಕ್ಕೆ ಪಡೆಯಲಾಗುತ್ತಿದೆ. 


ಸರ್ಕಾರಿ ಜಮೀನಿನ ಒತ್ತುವರಿ ಪ್ರಕರಣಗಳನ್ನು 
ಸಮರ್ಥವಾಗಿ ತಡೆಯುವ ಸಲುವಾಗಿ ಕರ್ನಾಟಕ 
ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವನ್ನು 
ರಚಿಸಲಾಗಿದೆ. ಒತ್ತುವರಿದಾರರ ವಿರುದ್ಧ ಕರ್ನಾಟಿಕ 
ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ 
ಕರ್ನಾಟಿಕ ಭೂ ಕಂದಾಯ ಕಾಯ್ಕೆ, 1964ರ ಕಲಂ 
192ಎ ರನ್ನಯ ಪ್ರಕರಣವು ದಾಖಲಿಸಲಾಗುತ್ತಿದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 20 ಎಲ್‌ಜಿಪಿ 
- -|2020, ದಿ: 20.01.2020 ರಂತೆ ಸರ್ಕಾರಿ ಜಮೀನು 
R ಒತ್ತುವರಿ ತೆರವುಗೊಳಿಸುವುದು, ಒತ್ತುವರಿದಾರರ 

ವಿರುದ್ದ ಕ್ರಮ ಜರುಗಿಸುವುದು, ಒತ್ತುವರಿ 
ತೆರವುಗೊಳಿಸಲು ವಿಫಲರಾಗಿರುವ ಅಧಿಕಾರಿಗಳು / 
ಭೂ, ಕಬಳಿಕೆಗೆ ಪ್ರೇರಣೆ ನೀಡಲು, ನಕಲಿ 
ದಾಖಲೆಗಳನ್ನು ಸೃಷ್ಟಿಸಲು ಸಹಕರಿಸಿ 
ಶಾಮೀಲಾಗಿರುವ ಅಧಿಕಾರಿ/ಸಿಬ್ಬಂದಿಗಳ ವಿರುದ್ಧ 
ಕಾನೂನು/ಶಿಸ್ತು ಕ್ರಮಗಳನ್ನು ಜರುಗಿಸಲು ಸೂಚನೆ 


2. 


ಆ) |ರಾಜ್ಯದ ಬಹುತೇಕ ತಾಲ್ಲೂಕು 
ಕಚೇರಿಗಳಲ್ಲಿ ರೈತರ ಆರ್‌.ಟಿ.ಸಿ. ಯಲ್ಲಿ, 
ಬೆಳೆ ನೋಂದಾವಣೆ, _ ಪಹಣಿ 
ನೋಂದಾವಣೆ ಮುಂತಾದ 
ಕಾರ್ಯಗಳು ಸುಸೂತ್ರವಾಗಿ ಆಗುತ್ತಿಲ್ಲ 
ಎನ್ನುವ ದೂರುಗಳು ಕೇಳಿ 


ಬರುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, ಈ ಬಗ್ಗೆ 
ಯಾವ ಕಮ ಕೈಗೊಳ್ಳಲಾಗಿದೆ; 
ತಾಲ್ಲೂಕು' ಕಚೇರಿಯ ಭೂಮಿ 
ಕೇಂದ್ರವನ್ನು ಖಾಸಗಿ, ನಿರ್ವಹಣೆಗೆ 
ಕೊಡಬೇಕು. ಅನ್ನುವ ಆಗ್ರಹ ಕೇಳಿ 
ಬಂದಿರುವ ಕುರಿತು ಸರ್ಕಾರದ 
ನಿಲುವೇಮ; 


| ಇ೦ಂಡೀಕರಿಸಲಾಗುತ್ತಿದೆ. 


ಪ್ರಸ್ತುತ ಬೆಳೆ-ಸಮೀಕ್ಲೆ ತಂತ್ರಾಂಶದ (Crop Sune) | 
ಮುಖಾಲತರ ಸ್ನೀಕೃುತವಾಗುವ ಆಯಾ 
ಯತುಮಾನದ ಬೆಳೆ ವಿವರಗಳನ್ನು ನಿಗದಿತ 
ಕಾಲಮಿತಿಯಲ್ಲಿ ಪಹಣಿಯಲ್ಲಿ 


ಇಂತಹ ಪ್ರಸಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ತಾರಸಹು,  ಹೋಬಳಿ' ಕೇಂದ್ರಗಳ" 
ವ್ಯಾಪ್ತಿಯಲ್ಲಿ ಜಮೀನುಗಳ ಸರ್ವೆ 
ಕಾರ್ಯ ಸಮರ್ಪಕವಾಗಿ ನಡೆಯುತ್ತಿಲ್ಲ 
ಎನ್ನುವ" ಆರೋಪಗಳು ' ಕೇಳಿ 
ಬಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಸರ್ವೆ ಅಧಿಕಾರಿಗಳ 
ನೇಮಕಾತಿ ಪ್ರಕ್ರಿಯೆ ಪ್ರಸ್ತುತ ಯಾವ 
ಹಂತದಲ್ಲಿದೆ? " 


-ಭೂ-ಮಾಪಸ- ಇಲಾಖೆಯಲ್ಲಿ ಅಳತೆಗೆ-ಸಂಬಂಧಿಸಿದ-!-- - 


ಎಲ್ಲಾ ಅರ್ಜಿಗಳನ್ನು . ಮೋಜಣಿ ವ್ಯವಸ್ಥೆಯಡಿ 
ಸ್ಮೀಕರಿಸಲಾಗುತ್ತಿದೆ. ೯೦ (First in First out) 
ಆಧಾರದ ಮೇಲೆ ಗಣಕೀಕೃತ ವ್ಯವಸ್ಥೆಯಡಿಯಲ್ಲಿ 
Automatic ಆಗಿ ಭೂ ಮಾಪಕರಿಗೆ ಅಳತೆ 
ಕಾರ್ಯವನ್ನು ಹಂಚಿಕೆ ಮಾಡಲಾಗುತ್ತಿದೆ. ಅಳತೆ 
ನಂತರ ೯/೯೦ ಆಧಾರದ ಮೇಲೆ ಅಪ್‌ ಲೋಡ್‌ ಮಾಡಿ 
ಅನುಮೋದನೆ ನೀಡಲಾಗುತ್ತಿದೆ. ನಿರ್ದಿಷ್ಠವಾದ 
ಆರೋಪಗಳು ಕೇಳಿಬಂದಲ್ಲಿ ಪರಿಶೀಲಿಸಿ ಅಗತ್ಯ 
ಕಮವಹಿಸಲಾಗುತ್ತಿದೆ. 


ಖಾಲಿ ಇರುವ ಭೂ ದಾಖಲೆಗಳ 
ನಿರ್ದೇಶಕರುಗಳ ಹುದ್ದೆಗಳ ಪೈಕಿ ನೇರ 
ನೇಮಕಾತಿಯಿಂದ ಭರ್ತಿ ಮಾಡಬೆಕಾದ 32 
ಹುದೆಗಳನ್ನು ಹಾಗೂ 700 ಭೂ ಮಾಪಕರ 
ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಲು ಆರ್ಥಿಕ ಇಲಾಖೆಯ ಸಹಮತಿಯನ್ನು 
ಕೋರಲಾಗಿರುತ್ತದೆ. 


ಸಹಾಯಕ 


——l 


ಸಂಖ್ಯೆ: ಆರ್‌ಡಿ 76 ಎಲ್‌ಜಿಕ್ಕೂ 2022 


A 


ಕಂದಾಯ ಸಚಿವರು 


